ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 23-03-2021 ಪ್ರಶ್ನೆ ಸ೦ಖ್ಯೆ: 1631(1962) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಕಾಂತ್‌ರಾಜ್‌(ಬಿಎ೦ಎಲ್‌)(ಸ್ಠಳೀಯ ಸಂಸ್ಥೆಗಳ ಕೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 23-03-2021 
ಉತ್ತರಿಸುವ ಸಚಿವರು: ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕ ಸಚಿವರು 


ವಿಷಯ: ಎಂ.ಪಿ. ಎಮ್‌ ಕಾರ್ಬಾನೆಯನ್ನು ಖಾಸಗಿಯವರಿಗೆ ವಹಿಸುವ ಬಗ್ಗೆ 


(ಅ) ಭದ್ರಾವತಿಯಲ್ಲಿರುವ ಮೈಸೂರು ಕಾಗದ ಕಾರ್ಬ್ಯಾನೆ (MPM) ಯನ್ನು ಖಾಸಗಿಯವರಿಗೆ 
ವಹಿಸಲು ಟೆಂಡರ್‌ ಕರೆಯಲಾಗಿದೆಯೇ; (ಮಾಯಿತಿ ನೀಡುವುದು) 


(ಆ) ಪ್ರತಿಷ್ಠಿತ ಮೈಸೂರು ಮಹಾರಾಜರಿಂದ ಸ್ಥಾಪಿಸಲ್ಪಟ್ಟಿ ಈ ಕಾರಾನೆಯನ್ನು 
ಖಾಸಗಿಯವರಿಗೆ ವಹಿಸಲು ಕಾರಣಗಳೇನು; 


(ಇ) ಈ ಕಾರ್ಬ್ಯಾನೆಗೆ ಕಚ್ಚಾವಸ್ತು ಬೆಳೆಯಲು ನೀಡಿರುವ ಭೂಮಿಯಲ್ಲಿ ಬೆಳೆದಿರುವ ಮರಗಳ 
ಇಂದಿನ ಮೌಲ್ಯವೇನು; (ವಿವರವಾದ ಮಾಹಿತಿ ನೀಡುವುದು) 


(ಈ) ಈ ಕಾರಾನೆಯನ್ನು ಖಾಸಗಿಯವರಿಗೆ ವಹಿಸದೆ ಸರ್ಕಾರವೇ ನಡೆಸಲು ಇರುವ 
ತೊಂದರೆಗಳೇನು; (ವಿವರ ನೀಡುವುದು) 


(ಉ) ಈ ಟೆಂಡರ್‌ನ್ನು ಯಾವಾಗ ರದ್ದುಗೊಳಿಸಲಾಗುವುದು? 


